ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ 19ನೇ ಜುಲೈ, 2019 


ಶಿವಮೊಗ್ಗ ನಗರದಲ್ಲಿ ಪ್ರತಿದಿನ ಎಷ್ಟು ಟನ್‌ ಕಸ ವಿಲೇವಾರಿ 

ಶ್ರೀ ಆರ್‌. ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 

387 (450) ಮಾನ್ಯ ನಗರಾಭಿವೃದ್ಧಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 

(ಅ) ಶಿವಮೊಗ್ಗ ನಗರದಲ್ಲಿ ಪ್ರತಿದಿನ ಎಷ್ಟು ಟನ್‌ ಕಸ ವಿಲೇವಾರಿ ಮಾಡಲಾಗುತ್ತಿದೆ ; ಗುತ್ತಿಗೆದಾರರಿಗೆ ಕಸ ವಿಲೇವಾರಿಗಾಗಿ 
ದಿನವೊಂದಕ್ಕೆ ಪಾವತಿಸುತ್ತಿರುವ ಹಣವೆಷ್ಟು ; ಇವರಿಗೆ ಪಾವತಿಸಿದ ಒಟ್ಟು ಹಣವೆಷ್ಟು ; (ವಿವರ ನೀಡುವುದು) 

(ಆ) ನಗರದ ಪ್ರತಿ ಕುಟುಂಬದಿಂದ ಕಸದ ಸೆಸ್‌ ಆಗಿ ಹಣ ವಸೂಲು ಮಾಡಲಾಗುತ್ತಿದೆಯೇ ; ಒಟ್ಟು ಆದಾಯ ಮತ್ತು ಖರ್ಚು 


ಎಷು ; 


ಟೆ 


(ಇ) ನಗರದಲ್ಲಿ ಕುಡಿಯುವ ನೀರಿಗೆ ವರ್ಷವೊಂದಕ್ಕೆ ತಗಲುವ ವೆಚ್ಚವೆಷ್ಟು ; ನೀರು ಬಳಕೆದಾರರಿಂದ ಬರುತ್ತಿರುವ ಆದಾಯವೆಷ್ಟು 
;(ವಿವರ ನೀಡುವುದು) 


(ಈ) ನಗರದಲ್ಲಿ ಎಷ್ಟು ಮನೆಗಳಿವೆ ; ಅನಧಿಕೃತವಾಗಿ ನೀರು ಸರಬರಾಜು ಆಗುತ್ತಿರುವುದನ್ನು ಪತ್ತೆ ಹಚ್ಚಲಾಗಿದೆಯೇ ; ಇದನ್ನು 
ತಡೆಯಲು ಇಲಾಖೆ ಕೈಗೊಂಡಿರುವ ಕ್ರಮಗಳೇನು ; (ವಿವರ ನೀಡುವುದು) 


(ಉ) ನಗರದಲ್ಲಿ ಒಟ್ಟು ಎಷ್ಟು ಅನಧಿಕೃತ ಕಟ್ಟಡಗಳಿವೆ ; ಮನೆ ಸಂಖ್ಯೆ ನೀಡದಿರುವ ಕಟ್ಟಡಗಳ ಮೇಲೆ ಸರ್ಕಾರ ಕೈಗೊಂಡ 
ಕ್ರಮಗಳೇನು ? (ವಿವರ ನೀಡುವುದು) 


